ಕರ್ನಾಟಕ ವಿಧಾನಸಭೆ 
(15ನೇ ವಿಧಾನಸಭೆ) 


ಒ೦ಭತ್ತನೇ ಅಧಿವೇಶನ 
ಕಾರ್ಯಕಲಾಪಗಳ ಪಟ್ಟಿ 


ಗುರುವಾರ, ದಿನಾಂಕ 28ನೇ ಜನವರಿ, 2021 
(ಸಮಯ: ಬೆಳಿಗ್ಗೆ 11.00 ಗಂಟೆಗೆ) 


1. ವಿಧಾನ ಮಂಡಲದ ಉಭಯ ಸದನಗಳ ಸದಸ್ಯರುಗಳನ್ನುದ್ದೇಶಿಸಿ 


ಮಾನ್ಯ ರಾಜ್ಯಪಾಲರಿಂದ ಭಾಷಣ 


(ರಾಜ್ಯಪಾಲರ ಭಾಷಣ ಮುಗಿದ ಹದಿನೈದು ನಿಮಿಷದ ನಂತರ) 


2. ಕಾರ್ಯದರ್ಶಿಯವರ ವರದಿ 


ಕಾರ್ಯದರ್ಶಿಯವರು:- 
ಅ) ಮಾನ್ಯ ರಾಜ್ಯಪಾಲರು ಮಾಡಿದ ಭಾಷಣದ ಪ್ರತಿಯನ್ನು ಸಭೆಯಲ್ಲಿ ಮಂಡಿಸುವುದು. 


ಆ) ಕಳೆದ ಅಧಿವೇಶನದಲ್ಲಿ ವರದಿಯನ್ನು ಒಪ್ಪಿಸಿದ ನಂತರ ರಾಜ್ಯಪಾಲರಿಂದ ಒಪ್ಪಿಗೆ ಪಡೆದ 
ವಿಧೇಯಕಗಳ ಪಟ್ಟಿಯನ್ನು ಸಭೆಯ ಮುಂದೆ ಮಂಡಿಸುವುದು. 


3. ಸಂತಾಪ ಸೂಚನೆ 


ಎಂ.ಕೆ.ವಿಶಾಲಾಕ್ಷಿ 
ಕಾರ್ಯದರ್ಶಿ(ಪು 


KARNATAKA LEGISLATIVE ASSEMBLY 
(15th ASSEMBLY) 


NINTH SESSION 


LIST OF BUSINESS 


Thursday, the 28th January, 2021 
(Time: 11.00 A.M.) 


1. ADDRESS BY HON’BLE GOVERNOR TO THE MEMBERS 


OF BOTH THE HOUSES OF LEGISLATURE 


(15 Minutes after Governor’s Address) 


2. SECRETARY’S REPORT 


Secretary to lay:- 
a) A copy of the Address delivered by Hon'ble Governor. 


b) A List of Bills which have received the assent of Governor 
subsequent to the last report. 


3. OBITUARY REFERENCE 


M.K.VISHALAKSHI 
Secretary (1/c) 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ಅಂತರ್ಜಾಲದ ಈ ವಿಳಾಸದಲ್ಲಿ ಪಡೆದುಕೊಳ್ಳಬಹುದು 
http://kla.kar.nic.in/assembly/lob/lob. htm 


